RNI No. KARBIL/2001/47147 





a 
ಪ 
“] 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೯, ೨೦೧೩ (ಭಾದ್ರಪದ ೭, ಶಕ ವರ್ಷ ೧೯೩೫) ಸಂಚಿಕೆ ೩೫ 
Volume 148 Bangalore, Thursday, August 29, 2013 (Bhadrapada 7, Shaka Varsha 1935) Issue 35 
ಭಾಗ ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
No.GOB.(l). 28/2013, Bangalore, dated : 05" July, 2013. 


The following Judicial Officer is permitted to retire from Judicial Service on the date mentioned against his name, on attaining 
the age of superannuation, i.e., 60 years; 


























Date of Retirement 
I. ಹು 
¥ Name and Designation Date of Birth on attaining the age 
ಈ; of superannuation 
1. Sri.M.S.Balakrishna, 29-09-1953 30-09-2013 
XXXVI Addl.City Civil and 
Sessions Judge, Bangalore 
BY ORDER OF HON'BLE THE CHIEF JUSTICE, 
R.B.BUDHIHAL, 
P.R. 432 Registrar General. 


HIGH COURT OF KARNATAKA 
NOTIFICATION 
No.GOB.(l). 28/2013, Bangalore, dated : 05" July, 2013. 
In pursuance of Rule 118-A (1) of K.C.S.Rs. and as per Government Order No.FD 05 SRS 2012, dated 14-06-2012 sanction 
is hereby accorded for payment of cash equivalent of leave salary for Earned Leave at the credit of the following retired Judicial 


Officers, subject to maximum of 300 days, on the date of their attaining the age of superannuation i.e., 30-06-2013. It is certified that no 
Departmental Enquiry was pending against the said Officers,as on that date. 


1. Sri.K.C.Ramakrishnaiah, District Judge ( Retd.) 
2. Sri.P.Narayana Acharya, District Judge ( Retd.) 


BY ORDER OF HON'BLE THE CHIEF JUSTICE, 
R.B.BUDHIHAL, 
P.R. 433 Registrar General. 


(೨೧೭) 


೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ ಭಾಗ ೨ 





OFFICE OF THE CITY CIVIL COURT, BANGALORE 
NOTIFICATION 
No.ADM-| (E). 1549/2013, Bangalore, dated : 13" June, 2013. 
Sri T. Srinivasaiah, Retd. Asst. Registrar, City Civil Court, Bangalore, is granted cash equivalent of leave salary for Earned 


leave not exceeding 300 days at his credit on the date of his retirement i.e., w.e.f.28-02-2013 in accordance with Rule 118-A of 
K.C.S.Rs., 


Further, it is certified that there are no departmental enquires/criminal proceedings are pending against Sri T. Srinivasaiah, 
Retd. Asst. Registrar, City Civil Court, Bangalore, who has retired from Service on attaining the age of superannuation on the afternoon 
of 28-02-2013. 


He shall be paid pay and allowances admissible for the period of Earned leave at his credit as per rules. 
BY ORDER OF THE PRL. CITY CIVIL & SESSIONS JUDGE, 
REGISTRAR, 
P.R. 434 City Civil Court, Bangalore. 
HIGH COURT OF KARNATAKA 
NOTIFICATION 
No.GOB.(l) 1/2013, Bangalore, dated : 29" June, 2013. 
The period of 07 days i.e., from 27-05-2013 to 02-06-2013 (bdi) spent by Sri.H.M.Shivakumara Swamy, District Judge, 


Member, Karnataka Appellate Tribunal, Bangalore, is treated as Compulsory Waiting Period, as per Rule 8(15)(f) of the Karnataka Civil 
Serivce Rules, as it is unavoidable. 


By Order of The High Court, 
R.B.BUDHIHAL, 
P.R. 435 Registrar General. 


HIGH COURT OF KARNATAKA 
NOTIFICATION 
110.008.(1. 3/2013, Bangalore, dated : 0275 July, 2013. 


The following transfers and postings of Officers of Judicial Department in the cadre of Civil Judges are ordered in the 
interest of public service, to take effect immediately:- 








Sl. 
N Name and Designation of the Officer Charge to which posted 
೦. 
Sri. B.K.Ravikantha, Civil Judge and JMFC., Gowribidanuru, 
1. f ನ ಶಿ 
Civil Judge and JMFC., ೦೧೩0೩180018. (Vice Smt. Nalini Kumari A.M. - transferred) 





Smt. Anitha N.P, 
2. Addl. Civil Judge and JMFC., 
Chikkaballapura. 


Civil Judge and JMFC., Chikkaballapura, 
(Vice Sri. B.K.Ravikantha - transferred) 




















Smt. Nalini Kumari A.M. Addl. Civil Judge and JMFC., Chikkaballapura, 
ಈ Civil Judge and JMFC., Gowribidanuru. (Vice Smt. Anitha N.P - transferred) 
BY ORDER OF THE HIGH COURT, 
R.B.BUDHIHAL, 
P.R. 436 Registrar General. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಒಳ 346 ಪಿಪಿಇ 2013, ಬೆಂಗಳೂರು, ದಿನಾಂಕ : 10ನೇ ಜುಲೈ, 2013. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸರ್ಕಾರಿ ಅಭಿಯೋಜಕರು / ಕಾನೂನು ಅಧಿಕಾರಿ (ಹಿರಿಯ) ಇವರುಗಳನ್ನು ಅವರ 
ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ 


೨೧೯ 








(at 


24 
೦ 


ಹೆಸರು, ಪದನಾಮ ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಬೇಕಾದ ಹುದ್ದೆ/ಸ್ಥಳ 
ಇ 





ಹ 


ಶ್ರೀ ಸುದೀಪ್‌ ಬಂಗೇರ, 
ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಮೈಸೂರು. 


ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಕಾರವಾರ. 





ಶ್ರೀ ಜೆ.ಎನ್‌.ದೇಸಾಯಿ, 
ಕಾನೂನು ಅಧಿಕಾರಿ (ಹಿರಿಯ), ಬೆ೦ಗಳೂರು ವಲಯ. 


ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ 


ಇವಾ, 


ನ್ಯಾಯಾಲಯ, ಚಿಕ್ಕಬಳ್ಳಾಪುರ (ಖಾಲಿ ಹುದ್ದೆಗೆ). 


[ತಾ 





ಶ್ರೀ ಅಶೋಕ್‌ ಎಂ.ತಳವಾರ್‌, 
ಸರ್ಕಾರಿ ಅಭಿಯೋಜಕರು, ಸಿಸಿಹೆಚ್‌-17, 
ಬೆಂಗಳೂರು ನಗರ. 


ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ- 
ಖಾಲಿ ಇರುವ ಹುದ್ದೆ. 





ಶ್ರೀ ಪಿ.ಬಿ.ಧರೆಣ್ಣವರ್‌, 
ಸರ್ಕಾರಿ ಅಭಿಯೋಜಕರು, 5ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ವಿಶೇಷ ನ್ಯಾಯಾಲಯ, ಮೈಸೂರು. 


ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಲಯ, ಮೈಸೂರು. 





ಶ್ರೀ ಡಿ.ಎಂ. ಕಾಮೋಜಿ, 
2ನೇ ಅಪರ ಸರ್ಕಾರಿ ಅಭಿಯೋಜಕರು, ವಿಶೇಷ 
ನ್ಯಾಯಾಲಯ, ಬೆಂಗಳೂರು. 


ಕಾನೂನು ಅಧಿಕಾರಿ (ಹಿರಿಯ), 
ಬೆಂಗಳೂರು ವಲಯ. 











ಶ್ರೀ ಎಸ್‌.ಆರ್‌.ಸೂಡಿ, 
ಹಿರಿಯ ಕಾನೂನು ಅಧಿಕಾರಿ, ಕೃಷಿ ಇಲಾಖೆ, 
ಬೆಂಗಳೂರು-1. 





4ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ, ಗುಲ್ಬರ್ಗಾ. 








೧.೧. 441 


: (6)ರಲ್ಲಿನ ಅಧಿಕಾರಿಯವರ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿ೦ದ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಳ 347 ಪಿಪಿಇ 2013, ಬೆಂಗಳೂರು, ದಿನಾಂಕ : 10ನೇ ಜುಲೈ, 2013. 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರು / ಕಾನೂನು ಅಧಿಕಾರಿ (ಕಿರಿಯ) ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ತಃಖ್ತೆಯ ಅಂಕಣ (3)ರಲ್ಲಿ 
ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 





(at 


24 
೦ 


ಹೆಸರು, ಪದನಾಮ ಮತ್ತು ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿರುವ ಸ್ಥಳ 





ಕಾ 


2 


3 





ಹ 


ಶ್ರೀ ಮಹಂತಪ್ಪ, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
1ನೇ ಅಧಿಕ ಸಿಜೆಎಂ ನ್ಯಾಯಾಲಯ, ಮೈಸೂರು. 


ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಜೆಎಂ ನ್ಯಾಯಾಲಯ, ಬೀದರ್‌. 











ಶ್ರೀಮತಿ ಅಂಜನಾ ಚವಾಣ್‌, 
ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ ಅಧಿಕ 
ಸಿಜೆಎಂ ನ್ಯಾಯಾಲಯ, ಬೀದರ್‌. 





ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
1ನೇ ಅಧಿಕ ಸಿಜೆಎಂ ನ್ಯಾಯಾಲಯ, ಮೈಸೂರು. 








P.R. 442 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 


೨೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ ಭಾಗ ೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ-॥ 
ಸಂಖ್ಯೆ : ಒಇ 137 ಹೊಸಿಪ 2013, ಬೆಂಗಳೂರು, ದಿನಾಂಕ : 20ನೇ ಜುಲೈ 2013. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ 


ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಸಮು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಸಂಖ್ಯೆ 
ಶ್ರೀಯುತರು: 


ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 





1 ಬಿ.ವಿ.ಕಿತ್ತೂರ್‌ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ) 
ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. 


ಕಮಾಂಡೆಂಟ್‌, ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ - 
ಖಾಲಿ ಹುದ್ದೆ. 





2 ಎಂ.ಎಂ.ಬ್ಯಾಹಟ್ಟಿ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ) 
ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು. 


ಕಮಾಂಡೆಂಟ್‌, ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ - 
ಖಾಲಿ ಹುದ್ದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌.ರವಿಪ್ರಕಾಶ್‌ 
P.R. 443 ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 500 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ- | 
ಸಂಖ್ಯೆ : ಒಇ 137 ಹೊಸಿಪ 2013, ಬೆಂಗಳೂರು, ದಿನಾಂಕ : 20ನೇ ಜುಲೈ 2013. 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) ವೃಂದದ ಅಧಿಕಾರಿಗಳನ್ನು 


ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ 
ಕ್ರಮ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಸಂಖ್ಯೆ 
ಶ್ರೀಯುತರು: 


ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 





1 ಎ.ಪಿ.ವೆಂಕಟನಾಯಕ್‌, 


ಗೃಹ ರಕ್ಷಕ ದಳ ತರಬೇತಿ ಶಾಲೆ, ಬೆಂಗಳೂರು 


ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ಕಮಾಂಡೆಂಟ್‌, 


ಅಡಿಷನಲ್‌ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, 
ಚಾಮರಾಜನಗರ ಜಿಲ್ಲೆ - ಶ್ರೀ ಕೆ.ಹೆಚ್‌.ಚಂದ್ರಶೇಖರ್‌ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 





2 ಜಿ.ಬಿ.ಕೌರಿ 
ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, 


ಆ 








ಆದೇಶದಲ್ಲಿರುವವರು 


ಬೆ೦ಗಳೂರು ಹುದ್ದೆಗೆ ಸ್ವತಂತ್ರ ಪ್ರಭಾರ ಸ್ಥಳನೇಮಕಾತಿ 





ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, ರಾಜ್ಯ ಗುಪ್ತವಾರ್ತೆ, 
ಮಂಗಳೂರು - ಖಾಲಿ ಹುದ್ದೆ 








೧.೧. 444 
SC - 500 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌.ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ ೨೨೧ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 302 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 18ನೇ ಜುಲೈ, 2013. 
ಶ್ರೀ ಮೊಹಮ್ಮದ್‌ ನಜೀರ್‌, ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವರೆಗೆ ಆಯುಕ್ತರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಶ್ರೀ.ಎ.ಸಿ.ರೇಣುಕಾ ಪ್ರಸಾದ್‌, ಕೆ.ಎ.ಎಸ್‌. ಕಿರಿಯ ಶ್ರೇಣಿ ಅಧಿಕಾರಿ, 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನಿಯೋಜನೆಯ ಮೇಲೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಶ್ರೀ.ಎ.ಸಿ.ರೇಣುಕಾ ಪ್ರಸಾದ್‌, ಕೆ.ಎ.ಎಸ್‌. ಕಿರಿಯ ಶ್ರೇಣಿ ಅಧಿಕಾರಿ, ಆಯುಕ್ತರು, ಮಂಗಳೂರು ನಗರಾಭಿವೃದ್ದಿ ಪ್ರಾಧಿಕಾರ, ಇವರ ಸೇವೆಯನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ.ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 445 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 338 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 18ನೇ ಜುಲೈ, 2013. 
ಶ್ರೀ ಎಸ್‌.ಮಹೇಶ್‌ ಬಾಬು. ಸಹಾಯಕ ಕಾರ್ಯಪಾಲಕ ಅಭಿಯಂತರರು (ವಿದ್ಯುತ್‌), ಚಾಮುಂಡೇಶ್ವರಿ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಮೆ 


ಸೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿದ್ಯುತ್‌ ಉಪವಿಭಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, 
ಶ್ರೀ. ನಾಗರಾಜ್‌.ಹೆಜ್‌.ಎ೦ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನಿಯೋಜನೆಯ ಮೇಲೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ.ವಾಸುದೇವರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 446 ನಗರಾಭಿವೃದ್ಧಿ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 288 ಪಿಐಎಂ 2013, ಬೆ೦ಗಳೂರು, ದಿನಾಂಕ : 20ನೇ ಜುಲೈ, 2013. 
ಶ್ರೀ ಕುಡುತಿನಿ ಈಶ್ವರಪ್ಪ ಚನ್ನಬಸಪ್ಪ ಆಡಳಿತಾಧಿಕಾರಿ, ಆಯುಷ್‌ ನಿರ್ದೇಶನಾಲಯ, ಇವರ ಜನ್ಮ ದಿನಾಂಕ: 02-10-1953 ಇದ್ದು. 


ದಿನಾಂಕ: 31-10-2013ಕ್ಕೆ 60 ವರ್ಷಗಳ ಸೇವೆ ಪೂರೈಸಲಿರುವುದರಿಂದ, ಸದರಿ ಅಧಿಕಾರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 95(1) ರನ್ವಯ ದಿನಾಂಕ: 31-10-2013 ರಂದು ವಯೋನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎನ್‌.ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
೧.೧. 447 (ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ) 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 197 ಎಲ್‌ಇಟಿ 2013, ಬೆಂಗಳೂರು, ದಿನಾಂಕ : 10ನೇ ಜುಲೈ, 2013. 
ಭಾಗ-1 


ಕಾರ್ಮಿಕ ಇಲಾಖೆಯ ಉಪ ಕಾರ್ಮಿಕ ಆಯುಕ್ತರುಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ 


ಭಾಗ ೨ 








ಸಂ. ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸಳ/ಹುದೆ 
ker) pr) ಥಿ ದಿ 


ವರ್ಗಾಯಿಸಿ ಆದೇಶ ಹೊರಡಿಸಬೇಕಾಗಿರುವ ಸ್ಥಳ/ಹುದ್ದೆ 





1 ಡಾ: ಜಿ.ಮಂಜುನಾಥ್‌, ಉಪ ಕಾರ್ಮಿಕ 
ಆಯುಕ್ತರು, ಬೆಳಗಾವಿ ಪ್ರಾದೇಶಿಕ, ಬೆಳಗಾವಿ 


ಶ್ರೀ ಇ.ಲಕ್ಷ್ಮಪ್ರ, ಉಪ ಕಾರ್ಮಿಕ ಆಯುಕ್ತರು, 
ಬೆಂಗಳೂರು ಪ್ರಾದೇಶಿಕ-1, ಬೆಂಗಳೂರು ಇವರ ಸ್ಥಳಕ್ಕೆ 





ಬೆ೦ಗಳೂರು ಪ್ರಾದೇಶಿಕ-1, ಬೆ೦ಗಳೂರು 


2 ಶ್ರೀ ಇ.ಲಕ್ಷಪ, ಉಪ ಕಾರ್ಮಿಕ ಆಯುಕ್ತರು, 
ಖಕ ದಂ 








ಶ್ರೀ ಜೆ.ಎಂ.ಜಯದೇವಯ್ಯ, ಉಪ ಕಾರ್ಮಿಕ ಆಯುಕ್ತರು, 
ಹಾಗೂ ಉಪ ಕಾರ್ಯದರ್ಶಿ, ಕಟ್ಟಡ ಮತ್ತು ಇತರೆ 
ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು 


ಇವರ ಪದೋನ್ನಕಿಯಿಂದ ತೆರವಾದ ಸ್ಥಳಕ್ಕೆ 











ಭಾಗ-2 


ಕಾರ್ಮಿಕ ಇಲಾಖೆಯ ಸಹಾಯಕ ಕಾರ್ಮಿಕ ಆಯುಕ್ತರುಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 


ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ಆದೇಶಿಸಿದೆ. 





ಕ್ರ.ಸಂ. ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ/ಹುದ್ದೆ 


ವರ್ಗಾಯಿಸಿ ಆದೇಶ ಹೊರಡಿಸಬೇಕಾಗಿರುವ ಸ್ಥಳ/ಹುದ್ದೆ 





1 ಶ್ರೀ ಎಸ್‌.ರೇವಣ್ಣ, ಸಹಾಯಕ ಕಾರ್ಮಿಕ 
ಆಯುಕ್ತರು, ಹಾಗೂ ಕಾರ್ಯದರ್ಶಿ, ಕನಿಷ್ಠ 
ವೇತನ ಸಲಹಾ ಮಂಡಳಿ, ಕಾರ್ಮಿಕ ಆಯುಕ್ತರ 
ಕಛೇರಿ, ಬೆ೦ಗಳೂರು 


ಶ್ರೀ ಎಂ.ಎಸ್‌.ತಿಮ್ಮೋಳಿ, ಸಹಾಯಕ ಕಾರ್ಮಿಕ 
ಆಯುಕ್ತರು, ಧಾರವಾಡ ವಿಭಾಗ, ಹುಬ್ಬಳ್ಳಿ ಇವರ 
ನಿವೃತ್ತಿಯಿಂದ ತೆರವಾದ ಹುದ್ದೆಗೆ 





2 ಶ್ರೀ ಧರಣೇಶ್‌, ಸಹಾಯಕ ಕಾರ್ಯದರ್ಶಿ, 
ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
ಭದ್ರತಾ ಮಂಡಳಿ, ಬೆಂಗಳೂರು (ನಿಯೋಜನೆ) 








ಶ್ರೀ ಎಂ.ಡಿ.ಇಂಡಿ, ಸಹಾಯಕ ಕಾರ್ಮಿಕ ಆಯುಕ್ತರು, 
ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ ಇವರ ನಿವೃತ್ತಿಯಿಂದ 
ತೆರವಾದ ಹುದ್ದೆಗೆ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು)., 


P.R. 448 ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಇ 133 ಐಡಿಎಂ 2013, ಬೆಂಗಳೂರು, ದಿನಾಂಕ : 22ನೇ ಜುಲೈ, 2013. 


ರಿಜಿಸ್ಟಾರ್‌ ಜನರಲ್‌ ಕರ್ನಾಟಕ ಉಚ್ಛ ನ್ಯಾಯಾಲಯ ಬೆಂಗಳೂರು ಇವರ ಪತ್ರ ಸಂಖ್ಯೆ: ಜಿಒಬಿ(11(1)/2013, ದಿನಾಂಕ: 17-06-2013ರಲ್ಲಿ 
ಅಧ್ಯಕ್ಷಾಧಿಕಾರಿಗಳು, ಕಾರ್ಮಿಕ ನ್ಯಾಯಾಲಯ, ಚಿಕ್ಕಮಗಳೂರು ಇಲ್ಲಿ ತೆರವಾದ ಹುದ್ದೆಗೆ ಪ್ರಧಾನ ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ 
ಚಿಕ್ಕಮಗಳೂರು ಇವರನ್ನು ತಕ್ಷಣ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಮವರ್ತಿ ಪ್ರಭಾರದಲ್ಲಿಡುವಂತೆ ಕೋರಿರುತ್ತಾರೆ. 
ಅದರಂತೆ, ಪ್ರಧಾನ ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ ಚಿಕ್ಕಮಗಳೂರು ಇವರನ್ನು ತಕ್ಷಣವೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಅಧ್ಯಕ್ಷಾಧಿಕಾರಿಗಳು, ಕಾರ್ಮಿಕ ನ್ಯಾಯಾಲಯ, ಚಿಕ್ಕಮಗಳೂರು ಈ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸಲು ಸಮವರ್ತಿ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ-5, 


೧.೧, 449 ಕಾರ್ಮಿಕ ಇಲಾಖೆ (ಕಾರಾವಿಯೋ(ವೈ)ಸೇವೆಗಳು). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 190 ಸಮನ್ವಯ 2013, ಬೆಂಗಳೂರು, ದಿನಾಂಕ : 15ನೇ ಜುಲೈ, 2013. 
ಶ್ರೀ.ಕೆ.ರಾಮಕೃಷ್ಣ್ಣ ಮುಖ್ಯ ಇಂಜಿನಿಯರ್‌, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಕಾರ್ಲಾನೆ, ಬೆಂಗಳೂರು ಈ ಹುದ್ದೆಗೆ ನೇಮಿಸಲು (ಶ್ರೀ.ವಿಜಯನರಸಿಂಹ ಇವರ ನಿವೃತ್ತಿಯಿಂದ ತೆರವಾಗಿರುವ 


ಹುದ್ದೆಗೆ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ ೨೨೩ 





ಶ್ರೀ.ಡಬ್ಲ್ಯೂ.ಎಂ.ಶಿವಕುಮಾರ್‌, ನಿರ್ದೇಶಕರು (ತಾಂತ್ರಿಕ), ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ, ಮಂಗಳೂರು ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಮುಖ್ಯ ಇಂಜಿನಿಯರ್‌ (ವಿದ್ಯುತ್‌) ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ.ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 450 ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 147 ಸಮನ್ವಯ 2013, ಬೆ೦ಗಳೂರು, ದಿನಾಂಕ : 19ನೇ ಜುಲೈ, 2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಆಸುಇ 548 ಎಸ್‌ಎಎಸ್‌ 2013, ದಿನಾಂಕ: 17-07-2013ರಲ್ಲಿ ಶ್ರೀ.ಎ.ಬಿ.ಇಬ್ರಾಹಿ೦, ಕೆ.ಎ.ಎಸ್‌. ಮುಖ್ಯ 
ಕಾರ್ಯನಿರ್ವಾಹಣಾಧಿಕಾರಿ, ಕರ್ನಾಟಕ ವಕ್ಫ್‌ ಬೋರ್ಡ್‌ ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ 
ನಿಯಮಿತ, ಮೈಸೂರು ಇಲ್ಲಿಗೆ (ಶ್ರೀಮತಿ.ಸಿ.ಶೀಖಾ, ಭಾ.ಆ.ಸೇ. ಇವರ ಜಾಗಕ್ಕೆ) ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. ಅದರಂತೆ, ಶ್ರೀ.ಎ.ಬಿ.ಇಬ್ರಾಹಿ೦, ಕೆ.ಎ.ಎಸ್‌. ರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವ್ಯವಸ್ಥಾಪಕ 
ನಿರ್ದೇಶಕರು ಚಾಮುಂಡೇಶ್ಚರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಮೈಸೂರು ಈ ಹುದ್ದೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತದ ಮೆಮೊರಾಂಡಮ್‌ ಆಫ್‌ ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ 72(ಎ) ಮತ್ತು (ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ.ಎ.ಬಿ.ಇಬ್ರಾಹಿ೦, ಕೆ.ಎ.ಎಸ್‌. ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್‌ 
ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕನ್ನಾಗಿ (ಶ್ರೀಮತಿ.ಸಿ.ಶೀಖಾ, 
ಭಾ.ಆ.ಸೇ. ಇವರ ಸ್ಥಾನದಲ್ಲಿ) ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎ.ಚಪ್ಪರಬಂದ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 451 ಇಂಧನ ಇಲಾಖೆ. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಣ 232 ಎಸಸೇ 2012, ಬೆಂಗಳೂರು, ದಿನಾಂಕ : 28ನೇ ಜೂನ್‌, 2013. 
ಶ್ರೀಮತಿ ಬಿ.ಎಂ. ಮನಿಯಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಯೋಜನಾ ನಿರ್ದೇಶಕರು (ಡಿಆರ್‌ಡಿಎ), ಜಿಲ್ಲಾ 


ಪಂಚಾಯತ್‌, ಉಡುಪಿ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1) (ಎ) ರನ್ವಯ ದಿನಾಂಕ 30-06-2013ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಛಾ ನಿವೃತ್ತಿ ಹೊಂದಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮತಿ ನೀಡಿದೆ. 


"ಸರ್ಕಾರಕ್ಕೆ ಬರಬೇಕಾಗಿರುವ ಯಾವುದೇ ಬಾಕಿ ಇದ್ದಲ್ಲಿ ಅಂತಹ ಮೊಬಲಗನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ ವಸೂಲು ಮಾಡತಕ್ಕದ್ದು" 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಈ, ಪಾಪಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 452 ಸಹಕಾರ ಇಲಾಖೆ. 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಜಸಂಇ 89 ಕೆಬಿಎನ್‌ 2013, ಬೆಂಗಳೂರು, ದಿನಾಂಕ : 28ನೇ ಮೇ, 2013. 
ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು, ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾಂಡಮ್‌ ಅಂಡ್‌ ಆರ್ಟಿಕಲ್ಸ್‌ 


ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಿ, ಆರ್ಟಿಕಲ್‌ 149 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೃಷ್ಣಾ ಭಾಗ್ಯ ಜಲ ನಿಗಮ 


೨೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೯, ೨೦೧೩ ಭಾಗ ೨ 





ನಿಯಮಿತದ ನಿರ್ದೇಶಕರ ಮ೦ಡಳಿಯ ಅಧ್ಯಕ್ಷರಾಗಿದ್ದ ಶ್ರೀ ಜಗದೀಶ್‌ ಶೆಟ್ಟರ್‌ ರವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಅಧ್ಯಕ್ಷರಾಗಿ ನೇಮಕ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಐ.ಡಿ.ಧಮನ್‌ 
೧.೧, 453 ವಿಶೇಷ ಕರ್ತವ್ಯಾಧಿಕಾರಿ, 
50 -25 ಜಲಸಂಪನ್ಮೂಲ ಇಲಾಖೆ (ಕೃಭಾಜನಿ). 


ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಜಸಂಇ 89 ಕೆಬಿಎನ್‌ 2013, ಬೆ೦ಗಳೂರು, ದಿನಾಂಕ : 28ನೇ ಮೇ, 2013. 
ಶ್ರೀ ಎಂ.ಬಿ.ಪಾಟೀಲ್‌, ಮಾನ್ಯ ಜಲಸಂಪನ್ಮೂಲ ಸಚಿವರು, ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾ೦ಡಮ್‌ ಅಂಡ್‌ 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಿ, ಆರ್ಟಿಕಲ್‌ 150 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೃಷ್ಣಾ ಭಾಗ್ಯ 


ಜಲ ನಿಗಮ ನಿಯಮಿತದ ನಿರ್ದೇಶಕರ ಮ೦ಡಳಿಯ ಉಪಾಧ್ಯಕ್ಷರಾಗಿದ್ದ ಶ್ರೀ ಬಸವರಾಜ ಬೊಮ್ಮಾಯಿ ರವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ 
ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಐ.ಡಿ.ಧಮನ್‌ 
೧.೧. 454 ವಿಶೇಷ ಕರ್ತವ್ಯಾಧಿಕಾರಿ, 
50 -25 ಜಲಸಂಪನ್ಮೂಲ ಇಲಾಖೆ (ಕೃಭಾಜನಿ). 


ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಜಸಂಇ 89 ಕೆಬಿಎನ್‌ 2013, ಬೆಂಗಳೂರು, ದಿನಾಂಕ : 28ನೇ ಮೇ, 2013. 


ಶ್ರೀ ಡಿ.ಎನ್‌.ನರಸಿಂಹರಾಜು, ಭಾ.ಆ.ಸೇ. ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ, ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ 
ಮೆಮೊರಾ೦ಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿ ಶ್ರೀ ಪ್ರದೀಪ್‌ ಸಿಂಗ್‌ 
ಕರೋಲಾ, ಭಾ.ಆ.ಸೇ. ಅವರ ಸ್ಥಾನದಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಐ.ಡಿ.ಧಮನ್‌ 
೧.೧. 455 ವಿಶೇಷ ಕರ್ತವ್ಯಾಧಿಕಾರಿ, 
50 -25 ಜಲಸಂಪನ್ಮೂಲ ಇಲಾಖೆ (ಕೃಭಾಜನಿ). 


ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಯುಸೇಇ 48 ಯುಇಸೇ 2013, ಬೆಂಗಳೂರು, ದಿನಾಂಕ : 11ನೇ ಜೂನ್‌, 2013. 


ಶ್ರೀ ಪಿ. ಪಾರ್ಶ್ವನಾಥ್‌, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಶ್ರೇಣಿ-।, ಮಂಗಳೂರು ಇವರನ್ನು ಶ್ರೀ ಕೆ.ಎಲ್‌.ಸುಭಾಷ್‌ ಚಂದ್ರ, 
ಉಪನಿರ್ದೇಶಕರು, ಯುಸೇಕ್ರೀ ಇಲಾಖೆ, ಮಂಗಳೂರು, ಪ್ರಸಕ್ತ ಮೈಸೂರಿನ ಅಬ್ದುಲ್‌ ನಜೀರ್‌ ಸಾಬ್‌ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಖಾಲಿ 
ಇರುವ ಬೋಧಕರ ಹುದ್ದೆಗೆ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಯುಸೇಇ 32 ಯುಇಸೇ 2013 ದಿನಾಂಕ:15-05-2013ರಲ್ಲಿ ನೇಮಿಸಿ ಆದೇಶಿಸಲಾದ 
ಹಿನ್ನೆಲೆಯಲ್ಲಿ ಹಾಲಿ ಖಾಲಿ ಇರುವ ಉಪ ನಿರ್ದೇಶಕರು, ಯುಸೇಕ್ರೀ, ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇಲ್ಲಿಗೆ ಶ್ರೀ ಪಿ. ಪಾರ್ಶ್ವನಾಥ, 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಶ್ರೇಣಿ-1 ಇವರನ್ನು ಮುಂದಿನ ಆದೇಶದವರೆಗೆ ಇಂದಿನಿಂದಲೇ ಜಾರಿಗೆ ಬರುವಂತೆ ಉಪನಿರ್ದೇಶಕರು, 
ಯುಸೇಕ್ರೀ, ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇಲ್ಲಿಗೆ ಹೆಚ್ಚುವರಿ ಪ್ರಭಾರದ ಮೇಲೆ ನಿಯೋಜಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎ.ಹಿದಾಯತ್ತುಲ್ಲ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 456 ಯುವಜನ ಸೇವಾ ಇಲಾಖೆ. 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


